| File No. FD/138/ELQ/2021-EXCISE-FINANCE DEPT.SEC (Computer No. 640192) 
NOTE 2 (Attachment : LC 1166.pdf) 


ಕರ್ನಾಟಕ ವಿಧಾನ ಪರಿಷತ್ತು 


ಸ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1166 
ಮಾನ್ಯ ಸದಸ್ಕರ ಹೆಸರು ಡಾ: ತೇಜಸ್ಥಿನಿ ಗೌಡ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


Je Si ದಿವಾಂಕ 23-12-2021 


ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 


ಹರ] kr) 


3 ಉತರ 
ಸ 


(ಅ) ಗ 'ವೈನ್‌ಯಾರ್ಡ್‌ಗಳೆಷ್ಟು'; | 2021-22 ನೇ ಅಬಕಾರಿ ಸಾಲಿನಲ್ಲಿ ರಾಜ್ಯದಲ್ಲಿ ಒಟ್ಟು yy 
ಉತ್ಪತ್ತಿಯಾಗುತ್ತಿರುವ 'ವೈನ್‌' | ವೈನರಿಗಳ ಸನ್ನದುಗಳನ್ನು ನವೀಕರಿಸಲಾಗಿರುತ್ತದೆ. ಈ ಪೈಕಿ 
ಪ್ರಮಾಣವೆಷ್ಟು; ಯಾವ ಯಾವ ರೀತಿಯ |15 ಫ್ರೂಟ್‌ ವೈನರಿ, 3 ಘಫೋರ್ಟಿಫೈಡ್‌ ವೈನರಿ ಮತ್ತು 4 
'ವೈನ್‌' ಉತ್ಪತ್ತಿ ಮಾಡಲಾಗುತ್ತಿದೆ; ಫ್ರೂಟ್‌ ವೈನರಿ ಮತ್ತು ಘೋರ್ಟಫೈಡ್‌ ವೈನರಿ ಎರಡನ್ನೂ 

ಒಳಗೊಂಡ ಘಟಕಗಳಾಗಿರುತ್ತದೆ. 
ವೈನ್‌ ಉತ್ಪಾದನೆಯು ಮಾರುಕಟ್ಟೆಯ ಬೇಡಿಕೆಗೆ 


ಅವಲಂಬಿತವಾಗಿದ್ದು, ವೈನರಿಗಳಲ್ಲಿ ವಿವಿಧ ಬಗೆಯ ಫ್ರೂಟ್‌ 
ವೈನ್‌ ಮತ್ತು ಫೋರ್ಟಿಫೈಡ್‌ ವೈನ್‌ ಗಳನ್ನು 
ಉತ್ಪಾದಿಸಲಾಗುತ್ತಿದೆ.. ವೈನರಿಗಳ ಹೆಸರು ಮತ್ತು 
ಉತ್ಪತ್ತಿಯಾಗುತ್ತಿರುವ ವೈನ್‌ ಪ್ರಮಾಣ ವಿವರವನ್ನು 


ಅನುಬಂಧದಲ್ಲಿ ಇರಿಸಿದೆ. 


(ಆ) | ಇತರೆ "ಮದ್ಯ ಸೇವನೆಗೆ" ಗೆ ಮಾ "ಮದ್ಯ ಸೇವನೆ' ಗೆ ಹೋಲಿಸಿದ್ದಲ್ಲಿ ವೈನ್‌ (ರೆಡ್‌ 
ವೈನ್‌ (ರೆಡ್‌ ಮತ್ತು ವೈಟ್‌) ಸೇವನೆ ಮತ್ತು ವೈಟ್‌) ಸೇವನೆ 'ಆರೋಗ್ಯ ಸ್ನೇಹಿ" ಅಥವಾ 
'ಆರೋಗ್ಯ ಸ್ನೇಹಿ" ಅಥವಾ ಆರೋಗ್ಯ | ಆರೋಗ್ಯ ವರ್ಧಕ ಎಂಬುದು ವೈಜ್ಞಾನಿಕವಾಗಿ 
ವರ್ಧಕ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆಯೇ ಎನ್ನುವುದರ ಕುರಿತು ಇಲಾಖೆಗೆ 
ಸಾಬೀತಾಗಿದೆಯೇ; ವೈನ್‌ ಸೇವನೆಯಿಂದ | ಮಾಹಿತಿ ಇರುವುದಿಲ್ಲ. 
ಯಾವುದೇ ರೀತಿಯ ದುಷರಿಣಾಮಗಳು 

ಇಲ್ಲವೇ; 


ವೈನ್‌ನ ಆಲ್ಕೋಹಾಲಿಕ್‌ ತೀಕ್ಷ್ಮತೆಯು ಶೇ.7-14 v/v 
ಮೀರದಂತೆ ಮತ್ತು ಘೋರ್ಟಫೈಡ್‌ ವೈನ್‌ ಆಲ್ಕೋಹಾಲಿಕ್‌ 
| ತೀಕ್ಷತೆಯು ಶೇ.16 ೪೪ ಮೀರದಂತೆ ಇದ್ದು, ಇತರೆ 


4 


Generated from eOffice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 1:49 AM 


File No. FD/138/ELQ/2021-EXCISE-FINANCE DEPT.SEC (Computer No. 640192) 


NOTE 2 (Attachment : LC 1166.pdf) 


ಮದ್ಯದಂತೆ ವೈನ್‌ ಸೇವನೆಯು ಸಹ ಆರೋಗ್ಯದ ಮೇಲೆ 
ದುಷರಿಣಾಮ ಬೀರುವ ಸಂಭವವಿದೆ. ಹಾಗಾಗಿ, ವೈನ್‌ 
ಬಾಟಲ್‌ಗಳಲ್ಲಿನ  ಲೇಬಲ್‌ಗಳ ಮೇಲೆ ಕಡ್ಡಾಯವಾಗಿ 
'ಮದ್ಯಸೇವನೆ ಆರೋಗ್ಯಕ್ಕೆ ಹಾನಿಕರ” ಎಂಬ ಕಾನೂನುಬದ್ದ 
ಎಚ್ಚರಿಕೆಯನ್ನು ಮುದಿಸಲಾಗುತ್ತಿದೆ. 


(ಇ) | ಮಲೆನಾಡಿನ ಸಹ್ಯಾದ್ರಿ ವಲಯ ಕೃಷಿಕರು 


ಅನೇಕ ಬಗೆ ಬಗೆಯ ವೈನ್‌ 
ತಯಾರಿಕೆಯಲ್ಲಿ ಪರಿಣಿತಿ ಪಡೆದಿರುವುದು 
ಇಲಾಖೆಯ ಗಮನಕ್ಕೆ ಬಂದಿದೆಯೇ; 
(ಉದಾ: ವೀಳ್ಯದೆಲೆ, ನೆಲ್ಲಿಕಾಯಿ, 
ಸಾಂಬಾರು ಪದಾರ್ಥಗಳು, ಮೆಣಸಿನ 


ಕಾಯಿ) ಇವುಗಳ ಉತ್ಪಾದನೆ ಉತ್ತೇಜಿಸಿ 


ಮಲೆನಾಡಿನ ಸಹ್ಯಾದ್ರಿ ವಲಯ ಕೃಷಿಕರು ಅನೇಕ ಬಗೆ 
ಬಗೆಯ ವೈನ್‌ ತಯಾರಿಕೆಯಲ್ಲಿ ಪರೀಣಿತಿ ಪಡೆದಿರುವುದು 
ಇಲಾಖೆಯ ಗಮನಕ್ಕೆ ಬಂದಿರುವುದಿಲ್ಲ. 

ಆದಾಗ್ಯೂ ವೈನರಿ ಸನ್ನದು ಅಪೇಕ್ಷಿತರು ವೀಳ್ಯದೆಲೆ, 
ನೆಲ್ಲಿಕಾಯಿ, ಸಾಂಬಾರು ಪದಾರ್ಥಗಳು, ಮೆಣಸಿನ ಕಾಯಿ 
ಉಪಯೋಗಿಸಿಕೊಂಡು ವೈನ್‌ ತಯಾರಿಸಲು 
ನಿಯಮಾನುಸಾರ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು 


ಮಾನುಸ್ಯು . ಹಳ್ಜಗಿ ರೈತರಿಗೆ | ಸ್ವಲ್ಪಸ್ಟದಲ್ಲಿ, ಅಂತಹ ಅರ್ಜಿಗಳನ್ನು ನಿಯಮಾನುಸಾರ 
Sa ಚೆಂತನೆ ಫ್ರಂಶ್ರೀಲಿಸಿ, ವೈನರಿ ಸನ್ನದು ಮಂಜೂರು ಮಾಡಲು ಕಮ 
ಇದೆಯೇ; ವಹಿಸಲಾಗುವುದು. 

(ಈ) | ಅತಿಯಾದ ಮದ್ಯ ಸೇವನೆಯಿಂದ ಮದ್ಯ | ಅಬಕಾರಿ ಇಲಾಖೆಯ ವತಿಯಿಂದ ಅಕ್ರಮ ಮದ್ಯದ 
ವ್ಯಸನಿಗಳನ್ನು ಮುಕ್ತರಾಗಿಸಲು | ದುಷ್ಷರಿಣಾಮಗಳ ಕುರಿತು ಕ್ಷೇತ್ರ ಸಿಬ್ಬಂದಿಯವರಿಂದ 
ಇಲಾಖೆಯಿಂದ ಯಾವುದಾದರೂ | ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಜನ ಜಾಗೃತಿ 
ಪ್ರಯತ್ನಗಳಾಗಿವೆಯೇ? ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಗ್ರಾಮ 

ಸಭೆಗಳಲ್ಲಿ ಅಕ್ರಮ ಮದ್ಯ ವಿಷಯಗಳ ಬಗ್ಗೆ 
ಚರ್ಚಿಸಲಾಗುತಿದೆ. ತಾಲ್ಲೂಕು ಹಾಗೂ ಜಿಲ್ಲಾ ಮಟ್ಟದ 
ಕಾನೂನು ಅರಿವು ಕಾರ್ಯಕ್ರಮಗಳಲ್ಲಿ ಅಕ್ರಮ 
ಮದ್ಯದಿಂದಾಗುವ ದುಷ್ನರಿಣಾಮಗಳೊಂದಿಗೆ ಕಾನೂನಿನ 
ತಿಳಿವಳಿಕೆಯನ್ನು ನೀಡಲಾಗುತ್ತಿದೆ. ಅಲ್ಲದೇ, ಮದ್ಯದ 
ಬಾಟಲುಗಳಲ್ಲಿನ ಲೇಬಲ್‌ಗಳ ಮೇಲೆ ಕಡ್ಡಾಯವಾಗಿ 'ಮದ್ಯ 
ಸೇವನೆ ಆರೋಗ್ಯಕ್ಕೆ ಹಾನಿಕರ" ಎಂಬ ಕಾನೂನುಬದ್ಧ 
| |ನಕ್ನರಕಯನ್ನು ಮುದಿಸಲಾಗುತ್ತಿದೆ. 


ಆಇ 138 ಇಎಲ್‌ಕ್ಯೂ 2021 


Generated from eOffice by GOPALAIAH K, FD-EXCISE MIN(( 


5 


GK), EXCISE MINISTER, FINANCE DEPT.SEC on 2211212021 1:49 AM 


5 File No. FD/138/ELQ/2021-EXCISE-FINANCE DEPT.SEC (Computer No. 640192) 
NOTE 2 (Affithment : LC 1166 Annexure.pdf) Ky 


ಅನುಬಂಧ 


ಫ್ರೂಟ್‌ ವೈನರಿ 


ಹೆಸರು ಮತ್ತು ವಿಳಾಸ ಉತ್ಪಾದಿಸಲಾದ ಫ್ರೂಟ್‌ ವೈನ್‌ ಪ್ರಮಾಣ (ಲೀಟರ್‌ 
ಗಳಲ್ಲಿ) 


2020-21 ನೇ ಅಬಕಾರಿ 2021-22 ನೇ ಅಬಕಾರಿ 


ಸಾಲು ಸಾಲು (ಜುಲೈ 2021 
ರಿಂದ ನವೆಂಬರ್‌ 2021 


(ಜುಲೈ 2020 ರಿಂದ 
ರ ಅಂತ್ಯಕ್ಕೆ) 


2021) 


Nee 

ಮೆ:ಎಸ್‌ಡಿಯು ವೈನರಿ ಪ್ರೈವೇಟ್‌ ಲಿಮಿಟೆಡ್‌, ನಂ. 644, 22014 
645 & 646, ಅಲಕಾಪುರ ಗ್ರಾಮ, ತೊಂಡೇಬಾವಿ 
ಹೋಬಳಿ, ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 


[se] 


21159 


ಮೆ: ನಿಸರ್ಗ ವೈನ್‌ಯಾರ್ಡ್‌ ಪ್ರೈವೇಟ್‌ ಲಿಮಿಟೆಡ್‌, ಸರ್ವೆ 216777 
ನಂ. 274/ಬಿ, ಹಲಗಣಿ ಗ್ರಾಮ, ವಿಜಯಪುರ ತಾಲ್ಲೂಕು, 
ವಿಜಯಪುರ ಜಿಲ್ಲೆ 


ಮೆ। ಪ್ರಾಟೆಲ್ಲೀ ವೈನ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, (ಉಪ 266400 
ಗುತ್ತಿಗೆದಾರರು ಮೆ॥ ಹಂಪಿ ಹೆರಿಟೇಜ್‌ ವೈನ್‌ಯಾರ್ಡ್‌ 
ಪೈವೇಟ್‌ ಲಿಮಿಟೆಡ್‌), ಆರ್‌.ಎಸ್‌.-230-ಬಿ, ಪ್ಲಾಟ್‌ ನಂ.3, 


ಬೂತನಾಳ ಟ್ಯಾಂಕ್‌, ವಿಜಯಪುರ ಜಿಲ್ಲೆ 

ಮೆ॥ ಕೆಆರ್‌ಎಸ್‌ಎಮ್‌ಎ ಎಸ್ಟೇಟ್‌ ಪ್ರೈವೇಟ್‌ ಲಿಮಿಟೆಡ್‌, 3780 
ಲ 

ಜೂಲಕುಂಟಿ ಗ್ರಾಮ. ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ, 


ಮೆ: ಸೂಲಾ ವೈನ್‌ಯಾರ್ಡ್‌ ಪ್ರೈವೇಟ್‌ ಲಿಮಿಟೆಡ್‌, ಖಾತಾ 782612 
ಸಂ. 115/86, ಗಂಗೆದೊಡ್ಡಿ ಗ್ರಾಮ, ಚಕ್ಕೆರೆ ಅಂಚೆ, 
ಮಳೂರು ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ 
ಜಿಲ್ಲೆ 


ಉತ್ಪಾದನೆ 
ಮಾಡಿರುವುದಿಲ್ಲ 


546966 


ಮೆ: ಕೃಷ್ಣಮೃಗ ವೈನ್‌ ಯಾರ್ಡ್‌, ಸಂ. 122/ಸಿ8ಿ, 35067 
ಮೈದನಹಳ್ಳಿ, ಕೊಡಿಗೇನಹಳ್ಳಿ ಹೋಬಳಿ, ಮಧುಗಿರಿ 
ತಾಲ್ಲೂಕು. ತುಮಕೂರು ಜಿಲ್ಲೆ 


ಉತ್ಪಾದನೆ 
ಮಾಡಿರುವುದಿಲ್ಲ 


ಮೆ॥ ಸುಲಾ ವೈನ್‌ಯಾರ್ಡ್‌ ಪೈವೇಟ್‌ ಲಿಮಿಟೆಡ್‌, 1206738 
(ಇಂಡಿಯನ್‌ ಏಂಬಿಯನ್ಸ್‌ ವೈನ್‌ ವೈನ್‌ಯಾರ್ಡ್‌ ಪೈವೇಟ್‌ 
ಲಿಮಿಟೆಡ್‌ ರವರ ಉಪ ಗುತ್ತಿಗೆದಾರರು) ಸರ್ವೆ ನಂ:69/ಬಿ 


ಉತ್ಪಾದನೆ 
ಮಾಡಿರುವುದಿಲ್ಲ 


ತಡೋಲಾ, ಬಸವಕಲ್ಯಾಣ ತಾಲ್ಲೂಕು, ಬೀದರ್‌ ಜಿಲ್ಲೆ 


Uy 
[ 


ಗ 


7 


Generated from eOflice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 1:49 AM 


File No. FD/138/ELQ/2021-EXCISE-FINANCE DEPT.SEC (Computer No. 640192) 
NOTE 2 (Attachment : LC 1166 Annexure.pdf) #5 


ಮೆ:ಜಾನ್‌ ಡಿಸ್ಪಿಲರೀಸ್‌ ಪೈವೇಟ್‌ ಲಿಮಿಟೆಡ್‌(ವೈನರಿ 230364 166626 
ವಿಭಾಗ-2) ಸೈಟ್‌ ನಂ.8, ಚುಂಚನಕುಪ್ರೆ, ತಾವರೆಕೆರೆ 
ಹೋಬಳಿ, ದೊಡ್ಡ ಆಲದಮರ, ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಬೆಂಗಳೂರು 


ಮೆ:ರಿಕೊ ವೈನರಿ (ಪೈವೇಟ್‌) ಲಿಮಿಟೆಡ್‌, ಕನ್ನಾಳ ಗಾಮ, 960389.7 252081.04 
ಸರ್ವೆ ನಂ.139/2, ಕನ್ನಾಳ ಪೋಸ್ಟ್‌ ವಿಜಯಪುರ 
ತಾಲ್ಲೂಕು, ವಿಜಯಪುರ ಜಿಲ್ಲೆ 


ಶ್ರೀ ಎಸ್‌.ರವೀಂದ್ರನನಾಥ, ಲಾ ಟೆರಾ ವೈನರಿ, ಸರ್ವೆ 
ನಂ.116, ಸಾರಗೊಂಡ್ಲು ಗ್ರಾಮ, ಡಿ.ಪಾಳ್ಯ ಹೋ 


(xe) [ನ್‌ 


ಉತ್ಪಾದನೆ 
ಮಾಡಿರುವುದಿಲ್ಲ 


CL 
ಟಿ 
ಣ್ಠ ಲ 


ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪು ಲ್‌ 


ಮೆ: ನೆಕ್ಷರ್‌ ವೈನ್‌ಯಾರ್ಡ್‌ ಪ್ರೈವೇಟ್‌ ಲಿಮಿಟೆಡ್‌, 
ಆರ್‌.ಎಸ್‌.ನಂ೦.524/4, ಅಥಣಿ-ಬಿಜಾಪೂರ 
ತೆಲಸಂಗ, ಬೆಳಗಾವಿ ಜಿಲ್ಲೆ 


I 12 ವ್ಯವಸ್ಥಾಪಕ ನಿರ್ದೇಶಕರು, ಕಿಕ್ಕೇರಿ ಫಾರಂ ಫುಡ್‌ ಅಂಡ್‌ ಮಾಡಿರುವುದಿಲ್ಲ 
ಬೆವರೇಜಸ್‌ ಪೈವೇಟ್‌ ಲಿಮಿಟೆಡ್‌, ತಲಿಸ್ತಾ ವೈನರಿ, ಸ್ಪತ್ರಿನ 

ಸಂಖ್ಯೆ: 152400702500420010, ಸರೆ ನಂ.25/3, 

ಕಿಕ್ಕೇರಿ ಗ್ರಾಮ, ಹಣಗೆರೆ ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು, 


ಶಿವಮೊಗ್ಗ ಜಿಲ್ಲೆ 


13 |ಮೆ:ಃ ಬಿಡದಿ ವ್ಯಾಲಿ ಬ್ರಿವರೇಜಸ್‌ ಪ್ರೈವೇಟ್‌ ಲಿಮಿಟಿಡ್‌, ಮಾಡಿರುವುದಿಲ್ಲ 
ಸರ್ವೆ ನಂ.140/ಎ, 140/ಬಿ, 220/2, ದೊಡ್ಡಕಲ್‌ಬಾಳ್‌ 
ಗ್ರಾಮ, ಹಾರೋಹಳ್ಳಿ ಹೋಬಳಿ, ಕನಕಪುರ ತಾಲ್ಲೂಕು, 
ರಾಮನಗರ ಜಿಲ್ಲೆ 

14 | ಮೆ। ಬೆಂಗಳೂರು ಸೋಮ ವೈನ್‌ಯಾರ್ಡ್‌ ಅಂಡ್‌ ವೈನರಿ | ಉತ್ಪಾದನೆ ಮಾಡಿರುವುದಿಲ್ಲ 


ಪ್ರೈವೇಟ್‌ ಲಿಮಿಟೆಡ್‌, ಸರ್ವೆ ಸಂಖ್ಯೆ: 5/6, ರಾಜು ಎಸ್ಟೇಟ್‌, 
ಬೊಮ್ಮನಹಳ್ಳಿ, ಗುಂಡುಮಗೆರೆ ಗ್ರಾಮ, ದೊಡ್ಡಬಳ್ಳಾಪುರ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ಉತ್ಪಾದನೆ 
ಮಾಡಿರುವುದಿಲ್ಲ 


ಮೆ: ಯುನೈಟೆಡ್‌ ವೈನರಿ ಪಾಲುದಾರರು (1) ಹಿಮವಂತ್‌ 
ಹೆಚ್‌.ಜೆ (2) ಬಿ. ಯು ಮಹಾನ್‌ (3) ಜರೀನ್‌ ಜೋಸೆಫ್‌, 
ಸರ್ವೆ ನಂ.7-ಪ. ಪ್ಲಾಟ್‌ ನಂ.213-ಎ3, ಹೊಳೆನರಸೀಪುರ 
ರಸ್ತೆ, ಕೆಐಎಡಿಬಿ ಇಂಡಸ್ಟ್ರೀಯಲ್‌ ಏರಿಯಾ, ನಾಗತವಳ್ಳಿ 


ಗ್ರಾಮ, ಕಸಬಾ ಹೋಬಳಿ, ಹಾಸನ ತಾಲ್ಲೂಕು, ಹಾಸನ 


8 


Generated from eOffice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC 0» 22/1212021 N:49 AM 


File No. FD/138/ELQ/2021-EXCISE-FINANCE DEPT.SEC (Computer No. 640192) 
NOTE 2 (Attachment : LC 71166 Annexure.pdf)y 


4 


ಘೋರ್ಟಫೈಡ್‌ ವೈನರಿ 


ಉತ್ಪಾದಿಸಲಾದ ಘೋರ್ಟಿಫೈಡ್‌ ವೈನ್‌ ಪ್ರಮಾಣ (ಲೀಟರ್‌ 


ಗಳಲ್ಲಿ) 


2020-21 ನೇ ಅಬಕಾರಿ 


ಅಬಕಾರಿ | 2021-22 ನೇ 


ಸಾಲು ಸಾಲು (ಜುಲೈ 2021 


(ಜುಲೈ 2020 ರಿಂದ ರಿಂದ ನವೆಂಬರ್‌ 2021 


ಜೂನ್‌-2021) ರ ಅಂತ್ಯಕ್ಕೆ) 


ಮೆ: 1523271.260 614599.60 


ಸಿಲಿಕಾನ್‌ ವ್ಯಾಲಿ ಗೇಪ್‌ ವೈನರಿ ಪೈವೇಟ್‌ 


ಲಿಮಿಟೆಡ್‌, ಸರ್ವೆ ನಂ.47, ದಾರಾಪುರ ಗ್ರಾಮ, 


ಮಾಯಗಾನಹಳ್ಳಿ ಅಂಚೆ, ರಾಮನಗರ ತಾಲ್ಲೂಕು, 
ರಾಮನಗರ ಜಿಲ್ಲೆ 


sd 
ಮೆ: ಇಂಡೋಸ್ಪಿರಿಟ್‌ ಬಿವರೇಜಸ್‌ ಪೈವೇಟ್‌ ಲಿಮಿಟೆಡ್‌, 67485 | ಉತ್ಪಾದನೆ ಮಾಡಿರುವುದಿಲ್ಲ 


(ಲೆಸ್ಟಿ ಆಫ್‌ ನೆಕ್ಟರ್‌ ವೈನ್‌ಯಾರ್ಡ್‌ ಪ್ರೈವೇಟ್‌ ಲಿಮಿಟೆಡ್‌ 
), ಆರ್‌.ಎಸ್‌.ನಂ.524/4, ತೆಲಸಂಗ-591 265, ಅಥಣಿ 


ತಾಲ್ಲೂಕು, ಬೆಳಗಾವಿ ಜಿಲ್ಲೆ 


[nd 


3 ಮೆ: ಬ್ಲಾಕ್‌ಬಕ್‌ ವೈನ್‌ಯಾರ್ಡ್‌ ಪೈವೇಟ್‌ ಲಿಮಿಟೆಡ್‌, | ಉತ್ಪಾದನೆ ಮಾಡಿರುವುದಿಲ್ಲ ಉತ್ಪಾದನೆ ಮಾಡಿರುವುದಿಲ್ಲ 


ಸ.ನಂ:122/ಈ8, ಮೈದನಹಳ್ಳಿ, ಕೊಡಿಗೇನಹಳ್ಳಿ 
ಹೋಬಳಿ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ 


ಗ 
ಫ್ರೂಟ್‌ ವೈನರಿ ಮತ್ತು ಘೋರ್ಟಿಫೈಡ್‌ ವೈನರಿ ಎರಡನ್ನೂ ಒಳೆಗೊಂಡ ಘಟಕಗಳು 
ಕ್ರಸಂ ಹೆಸರು ಮತ್ತು ವಿಳಾಸ ಉತ್ಪಾದಿಸಲಾದ ಫ್ರೂಟ್‌ ವೈನ್‌ ಉತ್ಪಾದಿಸಲಾದ ibid 
ಪ್ರಮಾಣ (ಲೀಟರ್‌ ಗಳಲ್ಲಿ) ವೈನ್‌ ಪ್ರಮಾಣ (ಲೀಟರ್‌ ಗಳಲ್ಲಿ) 
2020-21 ನೇ [2021-22 ನೇ [2020-21 ನೇ 2021-22 ನೇ 
ಅಬಕಾರಿ ಸಾಲು ಅಬಕಾರಿ ಅಬಕಾರಿ ಸಾಲು | ಅಬಕಾರಿ ಸಾಲು 
(ಜುಲೈ 2020 ರಿಂದ [ಸಾಲು (ಜುಲೈ | (ಜುಲೈ 2020 | (ಜುಲೈ 2021 
ಜೂನ್‌-2021) 2021 ರಿಂದ |ರಿಂದ ಜೂನ್‌- [ರಿಂದ 
ನವೆಂಬರ್‌ 2021) ನವೆಂಬರ್‌ 
2021 ರ 2021 ರ 
| ಅಂತ್ಯಕ್ಕೆ) ಅಂತ್ಯಕ್ಕೆ) 
1 |ಮೆ: ಗ್ರೋವರ್‌ ಜಾಂಪಾ ವೈನ್‌ಯಾ 552652 223827 298537 130474 
ರ್ಡ್‌ ಲಿಮಿಟೆಡ್‌, ಸರ್ವೆ ನಂ.63, 
ರಘುನಾಥಪುರ, ಕಸಬ ಹೋಬಳಿ, | 


9 


Generated from eOffice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 11:49 AM 


File No. FD/138/ELQ/2021-EXCISE-FINANCE DEPT.SEC (Computer No. 640192) 


NOTE 2 (Attachment : LC 1166 Annexure.pdf) {) 


ದೊಡ್ಡಬಳ್ಳಾಪುರ ತಾಲ್ಲೂಕು, 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


2 ಮೆ। ಕೃಷ್ಣ ವ್ಯಾಲಿ ವೈನ್‌ಯಾರ್ಡ್‌ 
ಪ್ರೈವೇಟ್‌ ಲಿಮಿಟೆಡ್‌, ಸರ್ವೆ ನಂ. 
277/1 ತೊದಲಬಾಗಿ ಗ್ರಾಮ, 


ಜಮಖಂಡಿ ತಾಲ್ಲೂಕು, 


ಬಾಗಲಕೋಟೆ ಜಿಲ್ಲೆ 


36430 


93771 ಉತ್ಪಾದನೆ 


ಮಾಡಿರುವುದಿಲ್ಲ 


3 |ಮೆ: ನಂದಿ ವ್ಯಾಲಿ ವೈನರಿ ಪ್ರೈವೇಟ್‌ 


[) 


ಲಿಮಿಟೆಡ್‌, ಸರ್ವೆ ನಂ. 55, 56, 
ರಾಜಾನುಕುಂಟೆ 


ನಾಗದಾಸನಹಳ್ಳಿ, 


ಪೋಸ್ಟ್‌ ಯಲಹಂಕ ಹೋಬಳಿ, 


ಬೆಂಗಳೂರು 


4 ಮೆ: ಎಲೈಟ್‌ ವಿಂಟೇಜ್‌ ವೈನರಿ 


ಗ್ರಾಮ, ಜಮಖಂಡಿ 


ಬಾಗಲಕೋಟೆ ಜಿಲ್ಲೆ 


ಆಇ 138 ಇಎಲ್‌ಕ್ಯೂ 2021 


ಇಂಡಿಯಾ ಪ್ರೈವೇಟ್‌ ಲಿಮಿಟೆಡ್‌, 


ಸರೆ ಸಂ. 13೧ಎ, ಮಾಲಾಪುರ 


ಮುಧೋಳ್‌ ತಾಲ್ಲೂಕು, 


35485.220 


799005.223 


29362.660 


123169.661 | 205140.140 32098.425 


10 


Generated from eOffice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 11:49 AM 


